ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 


ದಿನಾ೦ಕ: 


ಚುಕೆ ರಹಿತ ಪುಶ್ನೆ 


19-03-2021 ಪ್ರುಶ್ನೆ ಸಂಖ್ಯೆ: 1426 (1763) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಡಾ: ಚಂದ್ರಶೇಖರ್‌ ಬಿ. ಪಾಟೀಲ್‌ (ಪದವೀಧರರ ಕ್ಲೇತ) 


ಉತ್ತರ ನೀಡಬೇಕಾ.ದ ದಿನಾ೦ಕ: 19-03-2021 


ಉತರಿಸುವ ಸಚಿವರು: ಮಾನ್ಯ ಗ್ರಾಮಿಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ವಿಷಯ: 


ಪಿ.ಡಿ.ಓ ಸಹಾಯಕ ನಿರ್ದೇಶಕರು ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸೇವೆ ಜೀಷ್ಮತೆ ಮತ್ತು 
ಬಡ್ತಿ ಕುರಿತು 


(ಅ) 2010 ರಿಂದ 2021 ರವರೆಗೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯಿತಿ ರಾಜ್‌ 
ಇಲಾಖೆಯಲ್ಲಿ ಪತ್ರಾಂಕಿತ ಹುದ್ದೆಗಳಿಗೆ ಬಡ್ತಿ ನೀಡಲು ನಿಯಮಗಳನ್ನು ಪಾಲಿಸಿ 
ಇಲಾಖಾ ಮುಂಬಡಿಿ ಸಭೆ ನಡೆಸಲಾಗಿದೆಯೇ; ಸಂಪೂರ್ಣ ಮಾಹಿತಿ ನೀಡುವುದು) 


(ಆ) ಸರ್ಕಾರಿ ಆದೇಶ ಸಂಖ್ಯೆ ಸಿ.ಆ.ಸು.ಇ 130 ಸೇವಿಡಿ:2007, ದಿ:08.10.2007ರಲ್ಲಿ 
ನಿಗದಿಪಡಿಸಿದ ವಿಧಾನದ ಪ್ರಕಾರ ಸಹಾಯಕ ವಿರ್ದೇಶಕರ ವೃಂದ ಮತ್ತು 
ನೇಮಕಾತಿ ನಿಯಮಗಳನ್ನು ರಜಿಸಲಾಗಿದೆಯೇ; ಹಾಗಾದರೆ, (ಸದರಿ ದಾಖಲೆ 
ನೀಡುವುದು) (ಸದರಿ ಆದೇಶದ ಪ್ರಕಾರ ವೃಂದ ಮತ್ತು ನೇಮಕಾತಿಯ ಉಪ- 
ಸಮಿತಿಯ ಮತ್ತು ಸಮಿತಿ ಸದಸ್ಯರ ಹೆಸರು ಹಾಗೂ ಪದನಾಮವನ್ನು ತಿಳಿಸುವುದು) 


(ಇ) ಪಂಚಾಯಿತಿ ವಿಸ್ತರಣಾಧಿಕಾರಿ ಹುದ್ದೆಯು ಪಂಚಾಯತ್‌ ಅಭಿವೃದ್ದಿ ಅಧಿಕಾರಿ 
ಹುದ್ದೆಯ 33% ಬಡ್ತಿ ಕೋಟಾದಡಿ ವಿಲೀನವಾಗಿ, ವಿಸರಣಾಧಿಕಾರಿ ವೃಂದ ರದ್ದಾದ 
ಬಗ್ಗೆ ವೃಂದ ಮತ್ತು ನೇಮಕಾತಿಯ ಉಪ ಸಮಿತಿ ಹಾಗೂ ಸಮಿತಿಯ ಗಮನಕ್ಕೆ 
ಬಂದಿದೆಯೇ; (ಉಪ ಸಮಿತಿ ಮತ್ತು ಸಮಿತಿಯ ಸದಸ್ಯರು ನೀಡಿದ ಅಬಿಪ್ರಾಯ/ 
ನಿರ್ಣಯದ ದಾಖಲೆ ನೀಡುವುದು) 


(ಈ) ಪಿ.ಡಿ.ಓ ಗಳ ರಾಜ್ಯ ಮಟ್ಟಿದ ಜೀಷ್ಠತಾ ಪಟ್ಟೆಯನ್ನು ಪ್ರಥಮವಾಗಿ ಯಾವ 
ದಿನಾಂಕದಂದು ತಯಾರಿಸಿ ಬಿಡುಗಡೆ ಮಾಡಲಾಯಿತು; ಸದರಿ ಪಟ್ಟೆಯನ್ನು 
ತಯಾರಿಸುವ ಪೂರ್ವದಲ್ಲಿ ಎಷ್ಟು ಜನರಿಗೆ ಸಹಾಯಕ ನಿರ್ದೇಶಕರ ಹುದೆಗೆ 
ಮುಂಬಡಿ ನೀಡಲಾಗಿದೆ; (ಆದೇಶದ ಪ್ರತಿ ಇಲಾಖಾ ಮುಂಬಡಿ ಸಮಿತಿಯ ಟಿಪ್ಪಣಿ, 
ನಡವಳಿ ಪ್ರತಿ ನೀಡುವುದು) 


(ಉ) ಸಹಾಯಕ ವಿರ್ದೇಶಕರ ಹುದ್ದೆಗೆ ಪೋಷಕರ ವೃಂದ ಯಾವುದು; 


(ಊ) ರದ್ದಾದ ವಿಸ್ತರಣಾಧಿಕಾರಿ ವೃಂದದ ಜೀಷ್ಠತಾ ಪಟ್ಟೆಯನ್ನಾಧರಿಸಿ ಮುಂಬಡಿ 
ನೀಡುವ ಬಗ್ಗೆ ಸರ್ಕಾರದಲ್ಲಿ ಯಾವುದಾದರೂ ನಿಯಮಗಳಿವೆಯೆಳಿ; (ಇದ್ದಲ್ಲಿ, ಪ್ರತಿ 
ನೀಡುವುದು) 


(ಯ) 2010 ರಿಂದ 2021ರವರೆಗೆ ಸಹಾಯಕ ವಿರ್ದೇಶಕರ ಹುದ್ದೆಯ ಬಡಿಗಾಗಿ 
ಜರುಗಿದ ಒಟ್ಟು ಇಲಾಖಾ ಮುಂಬಡ್ತಿ ಸಮಿತಿಯ ಸಬೆಗಳ ಸಂಖ್ಯೆ ಎಷ್ಟು? (ಸದರಿ 
ಸಭೆಗಳ ಟಿಪ್ಪಣಿ, ನಡುವಳಿ ಪ್ರತಿ ಪರೀಕ್ಷಿಸಿದ ಇಲಾಖಾ ಪರೀಕ್ಲೆ ಪ್ರಮಾಣ ಪತ್ರಗಳ 
ಪ್ರತಿ ನೀಡುವುದು) 


